ಕರ್ನಾಟಿಕ ವಿಧಾನ ಪರಿಪತ್ತು f 


ಮಾನ್ಯ ಸದಸ್ಯರ ಹೆಸರು 


ಉತರಿಸಬೇಕಾದ ದಿನಾಂಕ 
ಉತರಿಸುವ ಸಚಿವರು 


ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ 
ಕಲ್ಯಾಣ 
ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್‌- 
ಪೂರ್ವ ಮತ್ತು ಮೆಟ್ರಿಕ್‌-ನಂತರದ 
ಹಾಸ್ಕಲ್‌ ಗಳ ಸಂಖ್ಯೆ ಎಷ್ಟು; ಮತ್ತು 
ಅವು ಯಾವುವು; ಹಾಗೂ 
ಸಾಮರ್ಥ್ಯವೆಷ್ಟು; ಸ್ವಂತ ಕಟ್ಟಡ 
ಹೊಂದಿರುವ ಹಾಸ್ಕೆಲ್‌ ಗಳೆಷ್ಟು; 
ಮತ್ತು ಬಾಡಿಗೆ ಕಟ್ಟಿಡಗಳಲ್ಲಿರುವ 
ಹಾಸ್ಕೆಲ್‌ ಗಳೆಷ್ಟು; (ತಾಲ್ಲೂಕುವಾರು 
ಮತ್ತು ಹಾಸೈಲ್‌ ವಾರು ಮಾಹಿತಿ 
ನೀಡುವುದು) 


ಚುಕ್ಕೆಗುರುತಿಲದ ಪ್ರಶ್ನೆ ಸಂಜ, 11292 


ಇಲಾಖೆಯಡಿ | 


ಶ್ರೀ ಹೆಚ್‌.ಎಂ.ರಮೇಶ್‌ ಗೌಡ | 
(ವಿಧಾನ ಸಭೆಯಿಂದ ಚುನಾಯಿತರಾದವರು) | 
24.12.2021 
| ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಉತ್ತರ 


| ರಾಜ್ಯದಲ್ಲಿ ಪ್ರಸ್ತುತ ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆಯಡಿ 1301 ಮೆಟ್ರಿಕ್‌-ಪೂರ್ವ ಹಾಗೂ 1137 ಮೆಟ್ಟಿಕ್‌- 
ನಂತರದ ಹೀಗೆ ಒಟ್ಟು 2438 ವಿದ್ಯಾರ್ಥಿನಿಲಯಗಳು ಇದ್ದು, 


ಕ್ರಮವಾಗಿ 69956 ಮತ್ತು 12780 ವಿದ್ಯಾರ್ಥಿಗಳಿಗೆ 
ಪ್ರವೇಶಾವಕಾಶದ ಸೌಲಭ್ಯ ಇರುತ್ತದೆ. 

ಹಿಂದುಳಿದ ವರ್ಗಗಳ ಕಲ್ಯಾಣ ' ಇಲಾಖೆಯಡಿ 
ಕಾರ್ಯನಿರ್ವಹಿಸುತ್ತಿರುವ ಒಟ್ಟು 2438 ವಿದ್ಯಾರ್ಥಿನಿಲಯಗಳ 


ಪೈಕಿ 1502 ವಿದ್ಯಾರ್ಥಿನಿಲಯಗಳು ಸ್ವಂತ ಕಟ್ಟಡಗಳಲ್ಲಿ, 134 


ರಾಜ್ಯದಲ್ಲಿ ಪ್ರತಿ ಹಾಸ್ಟೆಲ್‌ ಗೆ 
ಕಳೆದೆರಡು ವರ್ಷಗಳಿಂದ ದಾಖಲಾತಿ 


ಕೋರಿ ಸ್ವೀಕೃತವಾಗಿರುವ 
ಅರ್ಜಿಗಳೆಷ್ಟು: ಇದರಲ್ಲಿ ಎಷ್ಟು 


ವಿದ್ಯಾರ್ಥಿಗಳಿಗೆ ದಾಖಲಾತಿ 
ನೀಡಲಾಗಿದೆ; ಹಾಸ್ಕೆಲ್‌ ಸೀಟು 
ಪಡೆಯಲು ಸಾಧ್ಯವಾಗದ 
ವಿದ್ಯಾರ್ಥಿಗಳಿಗೆ ಸರ್ಕಾರವು 


ಕಲ್ಪಿಸಿರುವ ಸೌಲಭ್ಯಗಳೇನು; 
(ತಾಲ್ಲೂಕುವಾರು ಮತ್ತು ಹಾಸ್ಕೆಲ್‌ 
ವಾರು ಮಾಹಿತಿ ನೀಡುವುದು) 


ಸ್ನೀಕೃತವಾಗಿರುವ ಹಾಗೂ ದಾಖಲಾತಿ ನೀಡಿರುವ ಅರ್ಜಿಗಳ 
ವಿವರಗಳನ್ನು ಇಲಾಖೆಯ ಅಧಿಕೃತ ಜಾಲತಾಣ 
http//www.bcwd.karnataka.gov.in ನಲ್ಲಿ 
ನೀಡಲಾಗಿದೆ. 


| ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಪ್ಪಿಯಿಂದ ಹೆಚ್ಚಿನ 
ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶ ಕಲ್ಪಿಸುವ ದೃಷ್ಠಿಯಿಂದ 
ಸರ್ಕಾರದ ಆದೇಶ ಸಂಖ್ಯೆ.ಬಿಸಿಡಬ್ಲ್ಯೂ 352 ಬಿಎಂಎಸ್‌ 2019, 
ದಿನಾಂಕ 21.1.2020 ಮತ್ತು 
| ಬಿಸಿಡಬ್ಲ್ಯ್ಯೂ 308 ಬಿಎಂಎಸ್‌ 2021 ದಿನಾಂಕ 16.7.2021ರಲ್ಲಿ 
ರಾಜ್ಯದ ವಿವಿಧ ಮೆಟ್ರಿಕ್‌-ನಂತರದ ವಿದ್ಯಾರ್ಥಿನಿಲಯಗಳಲ್ಲಿ 
ಸಂಖ್ಯಾಬಲ ಹೆಚ್ಚಳ ಮಾಡಲಾಗಿರುತ್ತದೆ. 


ಅರ್ಜಿ ಸಲ್ಲಿಸಿ ಪ್ರವೇಶ ದೊರಕದ ಅರ್ಹ ಹಿಂದುಳಿದ ವರ್ಗಗಳ 
ವಿದ್ಯಾರ್ಥಿಗಳಿಗೆ ಪರ್ಯಾಯವಾಗಿ ಅನುದಾನದ 
ಲಭ್ಯತೆಯನುಸಾರ ವಿದ್ಯಾಸಿರಿ ಯೋಜನೆಯಡಿ ಪ್ರತಿ 
ವಿದ್ಯಾರ್ಥಿಗೆ ಪ್ರತಿ ಮಾಹೆ ರೂ.1500/- ರಂತೆ ಗರಿಪ್ಠ್ಟ 10 


ತಿಂಗಳಿಗೆ ರೂ.15,000/- ಗಳನ್ನು ಮಂಜೂರು ಮಾಡಲಾಗುತ್ತದೆ. 


ವಿದ್ಯಾರ್ಥಿನಿಲಯಗಳು ಉಚಿತ ಕಟ್ಟಿಡಗಳಲ್ಲಿ ಹಾಗೂ 802' 


ವಿದ್ಯಾರ್ಥಿನಿಲಯಗಳು ಬಾಡಿಗೆ ಕಟ್ಟಡಗಳಲ್ಲಿ ' 
ಕಾರ್ಯನಿರ್ಪಹಿಸುತ್ತಿರುತ್ತವೆ. 

ತಾಲ್ಲೂಕುವಾರು ಮತ್ತು ವಿದ್ಯಾರ್ಥಿನಿಲಯವಾರು 
ವಿವರಗಳನ್ನು ಇಲಾಖೆಯ ಅಧಿಕೃತ ಜಾಲತಾಣ 
http//www.bcwd.karnataka.gov.in ನಲ್ಲಿ | 
| ನೀಡಲಾಗಿದೆ. 


[ತಳದ ಎರಡು ವರ್ಷ್ಹಗಳಲ್ಲಿ FE ಪ್ರವೇಶಕ್ಕೆ ' 


ಸರ್ಕಾರದ ಆದೇಶ ಸಂಖ್ಯೆ! 


| ಮುಂದುವರೆದು, ಮೆಟ್ರಿಕ್‌-ನಂತರದ ವಿದ್ಯಾರ್ಥಿನಿಲಯಗಳಲ್ಲಿ | 


ಕ್‌ 
* 


ಈ ಹಾಸ್ಕೆಲ್‌ ಗಳಲ್ಲಿ ವಿದ್ಯಾರ್ಥಿಗಳಿಗೆ | ಹಿಂದುಳಿದ ವರ್ಗಗಳ ವ್ಯಾನ ಇವಾಖಾವಾಷುವ 


ಕಲ್ಪಿಸಿರುವ ಸೌಲಭ್ಯಗಳೇನು; ಖಾಸಗಿ ಕಾರ್ಯನಿರ್ಪಹಿಸುತ್ತಿರುವ ವಿದ್ಯಾರ್ಥಿನಿಲಯಗಳಲ್ಲಿನ | 
ಕಟ್ಟಡಗಳಲ್ಲಿರುವ ಹಾಸ್ಟೆಲ್‌ ಗಳ | ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಸೌಲಭ್ಯಗಳ ವಿವರಗಳನ್ನು | 
ಬದಲಿಗೆ ಸ್ವಂತ ಕಟ್ಟಿಡ ಹೊಂದಲು ಅನುಬಂಧ-3ರಲ್ಲಿ ನೀಡಲಾಗಿದೆ. 


se ಹ Lr ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 802 

ವಿದ್ಯಾರ್ಥಿನಿಲಯಗಳಿಗೆ ಪ್ರಸ್ತುತ 659 ವಿದ್ಯಾರ್ಥಿನಿಲಯಗಳಿಗೆ 
ನಿವೇಶನ ಲಭ್ಯವಿದ್ದು, 151 ವಿದ್ಯಾರ್ಥಿನಿಲಯಗಳಿಗೆ ಸ್ವ೦ತ 
ಕಟ್ಟಿಡ ನಿರ್ಮಾಣ ಕಾಮಗಾರಿಯು ಪ್ರಗತಿಯಲ್ಲಿರುತ್ತವೆ. ಪ್ರಸಕ್ತ | 
ಸಾಲಿನಲ್ಲಿ ವಿಶೇಪ ಅಭಿವೃದ್ದಿ ಯೋಜನೆಯಡಿಯಲ್ಲಿ 24 
ವಿದ್ಯಾರ್ಥಿನಿಲಯಗಳಿಗೆ ಸ್ಪಂತ ಕಟ್ಟಡ ನಿರ್ಮಾಣ ಕೈಗೊಳ್ಳಲು 
ಅನುಮೋದನೆ ದೊರೆತಿರುತ್ತದೆ. 


ಬಾಡಿಗೆ ಕಟ್ಟಡಗಳಲ್ಲಿರುವ ವಿದ್ಯಾರ್ಥಿನಿಲಯಗಳಿಗೆ ನಿವೇಶನ 
ಲಭ್ಯತೆ ಹಾಗೂ ಆಯಾ ಆರ್ಥಿಕ ವರ್ಷದಲ್ಲಿ ಒದಗಿಸಲಾಗಿರುವ 
ಅನುದಾನದ ಲಭ್ಯತೆಯನುಸಾರ ಹಂತ ಹಂತವಾಗಿ ಸ್ವಂತ | 
ಕಟ್ಟಿಡ ನಿರ್ಮಾಣ ಕಾರ್ಯವನ್ನು ಕೈಗೊಳ್ಳಲಾಗುವುದು. 


ಸಂಖ್ಯೆ: ಹಿಂವಕ 788 ಬಿಎಂಎಸ್‌ 2021 


ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ 
ಕಲ್ಯಾಣ ಸಚಿವರು 


